Kerala Gazette No. 30 dated 28th July 2020 . 


PART I 


Section iii 


सत्यमेव जयते 


ತಂಡ 


OF KERALA 


ಕೇರಳ ಸರಕಾರ 


ಕಾನೂನು 


( ಶಾಸನ ರಚನೆ - ಜಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ , 23029 / ಲೆಗ್ , ಜಿ 2 / 2017 / ಕಾನೂನು , ತಿರುವನಂತಪುರಂ , 


2017 ಡಿಸೆಂಬರ್‌ 1 , 

1193 ವೃಶ್ಚಿಕ 16/ 
1939 ಅಗ್ರಹಾಯನ 10 . 


2017 ಡಿಸಂಬರ್ 1 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ 
ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಕೆ ಎಸ್ . ಮಧುಸೂದನನ್ , 
ವಿಶೇಷ ಕಾರ್ಯದರ್ಶಿ (ಕಾನೂನು). 


G , 9 / 2018 / GPC . 


55 


2 


2017 ರ 26 ನೇ ನಂಬ್ರ ಅಧ್ಯಾದೇಶ 
2017 ರ ಶ್ರೀ ಶಂಕರಾಚಾರ್ಯ ಸಂಸ್ಕೃತ ವಿಶ್ವವಿದ್ಯಾಲಯ (ತಿದ್ದುಪಡಿ ) ಅಧ್ಯಾದೇಶ 

ಭಾರತ ಗಣರಾಜ್ಯದ ಅರುವತ್ತೆಂಟನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರು 
ಪ್ರಖ್ಯಾಪಿಸಿದುದು . 
1994 ರ ಶ್ರೀ ಶಂಕರಾಚಾರ್ಯ ಸಂಸ್ಕೃತ ವಿಶ್ವವಿದ್ಯಾಲಯ ಅಧಿನಿಯಮವನ್ನು ಮತ್ತಷ್ಟು 

ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 

ಅಧ್ಯಾದೇಶ 
ಪೀಠಿಕೆ -1994 ರ ಶ್ರೀ ಶಂಕರಾಚಾರ್ಯ ಸಂಸ್ಕೃತ ವಿಶ್ವವಿದ್ಯಾಲಯ ಅಧಿನಿಯಮ 
(1994 ರ 5 ) ವನ್ನು ಇನ್ನು ಮುಂದಿನ ಅಗತ್ಯಗಳಿಗಾಗಿ ತಿದ್ದುಪಡಿಮಾಡುವುದು 
ಯುಕ್ತವಾಗಿರುವುದರಿಂದಲೂ , 

ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ಮತ್ತು ತಾನು ತ್ವರಿತ 
ಕ್ರಮವನ್ನು ಕೈಗೊಳ್ಳಲು ಅಗತ್ಯವಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ 

ಈಗ , ಆದುದರಿಂದ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ಖಂಡ (1) 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುವರು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧ್ಯಾದೇಶವನ್ನು 2017 ರ 
ಶ್ರೀ ಶಂಕರಾಚಾರ್ಯ ಸಂಸ್ಕೃತ ವಿಶ್ವವಿದ್ಯಾಲಯ ( ತಿದ್ದುಪಡಿ ) ಅಧ್ಯಾದೇಶವೆಂದು ಕರೆಯಬಹುದು. 

( 2 ) ಇದು ಕೂಡಲೇ ಜಾರಿಗೆ ಬರುವುದಾಗಿದೆ . 

ತಾತ್ಕಾಲಿಕವಾಗಿ ತಿದ್ದುಪಡಿ ಮಾಡಬೇಕಾದ 1994 ರ 5 ನೇ ಅಧಿನಿಯಮ. ಈ 
ಅಧ್ಯಾದೇಶವು ಜಾರಿಯಲ್ಲಿರುವ ಕಾಲಾವಧಿಯಲ್ಲಿ, 1994 ರ ಶ್ರೀ ಶಂಕರಾಚಾರ್ಯ ಸಂಸ್ಕೃತ 
ವಿಶ್ವವಿದ್ಯಾಲಯ ಆಧಿನಿಯಮ ( 1994 ರ 5 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು) ಕ್ಕೆ 3 ನೇ ವಿಭಾಗದಲ್ಲಿ ನಿರ್ದಿಷ್ಟಪಡಿಸಿರುವ ತಿದ್ದುಪಡಿಗಳಿಗೆ ವಿಧೇಯವಾಗಿ 
ಪ್ರಾಬಲ್ಯವಿರುವುದಾಗಿದೆ. 


56 


3 


3 . 


31 ನೇ ವಿಭಾಗಕ್ಕಿರುವ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 31 ನೇ ವಿಭಾಗದ 
ಬದಲು ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು , ಅದೇನೆಂದರೆ: 

“ ( 3 ) ವಿಶ್ವವಿದ್ಯಾಲಯದ ಅಧ್ಯಾಪಕರ ನಿವೃತ್ತಿ ಪ್ರಾಯವು, 

( ಎ ) ವಿಶ್ವವಿದ್ಯಾಲಯ ಅನುದಾನ ಆಯೋಗದ ರೆಗ್ಯುಲೇಶನ್ ಪ್ರಕಾರದ ಅರ್ಹತೆ 
ಹೊಂದಿದ ಅಧ್ಯಾಪಕರಿಗೆ ಅರುವತ್ತು ವರ್ಷ ಹಾಗೂ ಅಂತಹ ಒಬ್ಬ ಅಧ್ಯಾಪಕನ ನಿವೃತ್ತಿ 
ದಿನಾಂಕವು ಶೈಕ್ಷಣಿಕ ವರ್ಷದಲ್ಲಿ ಒಳಪಡುವುದಾದರೆ ಆತನು ಆ ಶೈಕ್ಷಣಿಕ ವರ್ಷವು 
ಮುಗಿಯುವ ವರೆಗೆ ಸೇವೆಯಲ್ಲಿ ಮುಂದುವರಿಯತಕ್ಕದ್ದಾಗಿದೆ . ಅಂತಹ ಅಧ್ಯಾಪಕರ ಸೇವಾ 
ಅನುಕೂಲತೆಗಳು ಕೇರಳ ಸೇವಾ ನಿಯಮಗಳ ಭಾಗ 1 ರ 60 ನೇ ನಿಯಮದ ಉಪ - ನಿಯಮ 

ಅನುಸರಿಸಿ ಆಗಿರತಕ್ಕದ್ದು ; ಹಾಗೂ 


( ಬಿ ) ವಿಶ್ವವಿದ್ಯಾಲಯದ ( ಎ ) ಖಂಡದಲ್ಲಿ ಒಳಪಡದ ಅಧ್ಯಾಪಕರ ಹಾಗೂ 
ಅಧ್ಯಾಪಕೇತರ ಸಿಬ್ಬಂದಿಗಳ , ಅಧಿಕಾರಿಗಳ ಮತ್ತು ಇತರ ನೌಕರರ ವಿಷಯದಲ್ಲಿ , ಸರಕಾರವು 
ಕಾಲಕಾಲದಲ್ಲಿ ಸರಕಾರಿ ಸೇವೆಯಲ್ಲಿರುವ ನೌಕರರ ನಿವೃತ್ತಿ ಪ್ರಾಯವನ್ನು ನಿರ್ಧರಿಸಬಹುದಾದಂತೆ 
ಅನ್ವಯವಾಗುವುದಾಗಿದೆ : 


ಆದರೆ , ಅಲ್ಪಾವಧಿ ಕರಾರಿನ ಪ್ರಕಾರ ಮೂರು ವರ್ಷಕ್ಕಿಂತ ಮೀರದ ಕಾಲಾವಧಿಗೆ 
ತಾತ್ಕಾಲಿಕವಾಗಿ ನೇಮಿಸಲ್ಪಡುವ ಯಾವುದೇ ವ್ಯಕ್ತಿಯ ವಿಷಯದಲ್ಲಿ , ಈ ಉಪ - ವಿಭಾಗದಲ್ಲಿ 
ಹೇಳಿದಂತಹ ಪ್ರಾಯ ಮಿತಿಯು ಅನ್ವಯಿಸುವುದಿಲ್ಲ: 

ಮತ್ತೂ ಅಲ್ಲದೆ , ಅಲ್ಪಾವಧಿ ಕರಾರಿನ ಪ್ರಕಾರದ ನೇಮಕಾತಿಯು ಶಾಸನಗಳಲ್ಲಿ 
ನಿಗದಿಪಡಿಸಿದ ರೀತಿಯಲ್ಲಿ ರಚಿಸಲ್ಪಟ್ಟ ಸೆಲೆಕ್ಷನ್ ಕಮಿಟಿಯ ಅಂಗೀಕಾರ 
ಆಗಿರತಕ್ಕದ್ದು . ” . 


ಪಿ . ಸದಾಶಿವ 


ರಾಜ್ಯಪಾಲರು. 


57 


